ಕರ್ನಾಟಕ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಮಾನ್ಯ ಸದಸ್ಯರ ಹೆಸರು ಶ್ರೀ 


ಪರಿಷತ್ತು 


1658 


ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 


(ಸ್ಥಳೀಯ ಸಂಸ್ಥೆಗಳ ಕ್ಟೇತ್ರ) 


_ ವಿಷಯ ರಾಜ್ಯದ ಪ್ರವಾಸಿ ಈಾಣಗಳ ಸಮಸ್ಯೆಗಳ ಬಗ್ಗೆ. 
ಉತ್ತರಿಸುವ ದಿನಾಂಕ 20/03/2020 
ಉತ್ತರಿಸುವ ಸಚಿವರು ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 


ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


ಕ್ರ.ಸಂ. ಪಶ್ನೆ ಉತ್ತರ 

ಅ) ರಾಜ್ಯದಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿ: ಗೆ ರಾಜ್ಯದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಾಕಷ್ಟು 
ಸಾಕಷ್ಟು ಅವಕಾಶಗಳಿದ್ದು, ಅದರ ಸದ್ಭಳಕೆ ಅವೆಕಾಶಗಳಿರುವುದು ಹಾಗೂ ಯಾತ್ರಾರ್ಥಿಗಳು ಪ್ರವಾಸಿ ತಾಣಗಳಿಗೆ 
ಇಲ್ಲದೇ ಯಾತ್ರಾರ್ಥಿಗಳು ಹಲವಾರು | ಳೇಟಿ ನೀಡಿದಾಗ ಎದುರಿಸುತ್ತಿರುವ ಸಮಸ್ಯೆಗಳು ಸರ್ಕಾರದ 


ಸಮಸ್ಯೆಗಳನ್ನೆದುರಿಸುತ್ತಿದ್ದು, ರಾಜ್ಯದ ಬೊಕ್ಕಸಕ್ಕೂ 


ಗಮನಕಳ್ಳೆ ಬಂದಿದ್ದು, ರಾಜ್ಯದ ಪ್ರವಾಸೋದ್ಯಮವನ್ನು ಸಮಗ್ರವಾಗಿ 
ಅಭಿವೃದ್ಧಿಪಡಿಸುವ ನಿಟ್ಕಿನಲ್ಲಿ ಪ್ರವಾಸೋದ್ಯಮ ನೀತಿ 2015-20ರ 


ಉತ್ಪನ್ನ ಬರದಿರುವುದು ಸರ್ಕಾರದ ಗಮನಕ್ಕೆ | ಎ್ರಯ್ಟುಲ್ಲ 319 ಪ್ರವಾಸಿ ತಾಣಗಳನ್ನು ಗುರುತಿಸಿದೆ. ಅನುದಾನದ 
ಬಂದಿದೆಯೇ; ಲಭ್ಯತೆಗೆ ಅನುಗುಣವಾಗಿ ಈ ಪ್ರವಾಸಿ ತಾಣಗಳು ಸೇರಿದಂತೆ 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ 
ಸಮಿತಿ, ಜನ ಪ್ರತಿನಿಧಿಗಳು ಹಾಗೂ ಸಂಘ ಸಂಸ್ಥೆಗಳ 
ಪ್ರಸ್ತಾವನೆಗಳನ್ನು ಪರಿಗಣಿನಿ ಪ್ರವಾಸಿಗರಿಗೆ ಅನುಕೂಲಗಳನ್ನು 
ಕಲ್ಪಿಸಲಾಗುತ್ತಿದೆ. 
ಪ್ರವಾಸೋದ್ಯಮದ ಅಭಿವೃದ್ಧಿಯಿಂಬಾಗಿ ರಾಜ್ಯಕ್ಕೆ ಹೆಚ್ಚು 
ಸಂಖ್ಯೆಯ ಪ್ರವಾಸಿಗರು ಭೇಟಿ ನೀಡುವುದರಿಂದ ಉದ್ಯೋಗವಕಾಶಗಳು 
ಹೆಚ್ಚಾಗುವುದರೊಂದಿಗೆ ರಾಜ್ಯದ ಬೊಕ್ಳಸಕ್ಕೆ ಪರೋಕ್ಸವಾಗಿ ಉತ್ಪನ್ನವು 
Bi ಬರುತ್ತದೆ. 
ಆ) ಉತ್ತರ  ಕರ್ನಾಟಿಕದ ಬಹುಮುಖ್ಯ ಪ್ರವಾಸಿ 
ತಾಣಗಳಾದ ವಿಜಯಪುರದಲ್ಲಿರುವ ಗೋಲ್‌ ಘಟಿ 
ಗುಂಬಜ್‌ದಂತಹ ಅದ್ಭುತವಾದ ಪ್ರೇಕ್ಟಣೀಯ | 
hd ಭಕ ಉತ್ತರ ಕರ್ನಾಟಿಕದ ಪ್ರಮುಖ ಪ್ರವಾಸಿ ತಾಣವಾದ 
ಸ್ಥಳಕ್ಕೆ ಹೊರದೇಶದಿಂದ ಬಂದ ಪ್ರವಾಸಿಗರಿಗೆ ಯ Ke 
oh ಕ ವಿಜಯಪುರದಲ್ಲಿ  ರೂ.1635.95ಲಕ್ಕಗಳ ಅಂದಾಜು ವೆಚ್ಚದಲ್ಲಿ 
ಬೆಂಗಳೂರಿನಿಂದ ಪ್ರಯಾಣ ಬೆಳೆಸಲು ಹಾಗೂ ಈ _ 
ನ ತ್ರಿ ಸ್ಥಾರ್‌ ಹೋಟೆಲ್‌ ಸೌಲಭ್ಯವನ್ನು ಕಲ್ಪಿಸಲು ಕ್ರಮ 


ಉಳಿದುಕೊಳ್ಳಲು ಒಳ್ಳೆಯ ವಸತಿ ಗೃಹಗಳ 
ಅನಾನುಕೂಲತೆ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಕೈಡೊಳ್ಳಲಾಗುತ್ತಿದೆ. 


ಇ) 


ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲ್ಲೂಕಿನ ಶ್ರೀ 
ರೇಣುಕಾ ಯಲ್ಲಮ್ಮ ದೇವಾಲಯಕ್ಕೆ ಅಸಂಖ್ಯಾತ 
ಪ್ರವಾಸಿಗರು ಬರುತ್ತಿದ್ದು, ಮೂಲಭೂತ 
ಸೌಕರ್ಯಗಳ ಹಾಗೂ ಶುಚಿತ್ವದ ಕೊರತೆಯಿಂದ 
ಜನ ಸಾಮಾನ್ಯರು ತೊಂದರೆಗೊಳಗಾಗುತ್ತಿದ್ದು, 
ಇದರ ಸುಧಾರಣೆಗೆ ಸರ್ಕಾರ ತೆಗೆದುಕೊಂಡ 
ಕ್ರಮವೇನು? 


ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲ್ಲೂಕಿನ ಶ್ರೀ ರೇಣುಕಾ 
ಯಲ್ಲಮ್ಮ ದೇವಾಲಯದ ಬಳಿ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ 
ಡಾರ್ಮಿಟಿರಿಗಳು, ವಾಹನ ನಿಲ್ದಾಣ, ಶೌಚಾಲಯಗಳು, ಕುಡಿಯುವ 
ನೀರಿನ ಸೌಲಭ್ಯ ಕಾಮಗಾರಿಗಳನ್ನು ರೂ.1885.00 ಲಕ್ಷಗಳ ಅಂದಾಜು 
ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿದೆ. 


ಈ) 


ಬಾಗಲಕೋಟೆ ಜಿಲ್ಲೆಯ ಬಾದಾಮಿ, ಬನಶಂಕರಿ, 
ಐಜಹೊಳಿ, ಪಟ್ಟಿದೆ ಕಲ್ಲುಗಳಂತಹ ಜಗತ್ಯಸಿದ್ಧ 
ಪ್ರವಾನೀ ಈಾಣಗಳಿಗೆ ಹೋಗಿ ಬರಲು ಹಾಗೂ 


ಉಳಿದುಕೊಳ್ಳಲು ಒಳ್ಳೆ ಸಾರಿಗೆ ಹಾಗೂ 
ವಾಸ್ತವ್ಯಕ್ಕೆ ಕೊರತೆ ಇರುವುದರಿಂದ ನಿರೀಕ್ಷಿತ 
ಮಟ್ಟದಲ್ಲಿ ಅಭಿವೃದ್ಧಿ; ಯಾಗದೇ ಸರ್ಕಾರಕ್ಕೆ 
ಆದಾಯವೂ ಕಡಿಮೆಯಾಗಿದ್ದು, ಇದರ 


ಸುಧಾರಣೆಗೆ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ? 


ಉತ್ತರ ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳಾದ 
ಬಾದಾಮಿ, ಪಟ್ಟಿದಕಲ್ಲು ಹಾಗೂ ಐಹೊಳೆಯಂತಹ ಪ್ರಮುಖ 
ಪ್ರವಾಸಿ ತಾಣಗಳಲ್ಲಿ ಹೊರ ದೇಶಗಳಿಂದ ಹಾಗೂ ಬೆಂಗಳೂರಿನಿಂದ 
ಬರುವ ಪ್ರವಾಸಿಗರಿಗೆ ಉಳಿದುಕೊಳ್ಳಲು ಬಾದಾಮಿಯಲ್ಲಿ 
ರೂ.1766.53 ಲಕ್ಸಗಳ ಅಂಬಾಜು ವೆಚ್ಚದಲ್ಲಿ ತ್ರಿ ಸ್ಸಾರ್‌ ಹೋಟೆಲ್‌ 
ಸೌಲಭ್ಯವನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಕತ ಸಂಷ್ಯ ಸತ್‌ 


116 ಟಿಡಿವಿ 2020 


ಹೆ 


ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


